ಕರ್ವಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 2439 


ಸದಸ್ಯರ ಹೆಸರು : ಶ್ರೀ ಎಸ್‌.ಸಾಗರಾಜ್‌ (ಸಂದೇಶ್‌ ನಾಗರಾಜ್‌) 
£ (ಸ್ಮಳೀಯ ಸಂಸ್ಥೆಗಳ ಕೇತು) | 
ಉತ್ತರಿಸುವ ಸಚಿವರು : ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ 
j ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಚಿವರು 
ಉತ್ತರಿಸುವ' ದಿನಾಂಕ - : 30.03.2021 
ಪ್ರ. ಪ್ರಶ್ನೆ ಉತ್ತರ 


(ಅ) | ಮೈಸೂರು ಜಿಲ್ಲೆ ನಂಜನಗೂಡು 
ತಾಲ್ಲೂಕು, ಇಮ್ಮಾವು ಹಿಮ್ಮಾವು) ಬಳಿ 
ಚಿತ್ರನಗರಿಯನ್ನು (ಫಿಲಂ ಸಿಟಿ) 
ಸ್ಥಾಪಿಸುವ ಯೋಜನೆಯನ್ನು ಹೌದು 
ಪುನರುಜ್ಮೀವನಗೊಳಿಸಿ, . . ಇಲ್ಲಿಯೇ 4 
ಚಿತ್ರನಗರಿಯನ್ನು ಸ್ಥಾಪಿಸಲು ಕ್ರಮ 
ಜರುಗಿಸಲಾಗುವುದೇ; ಗದ್ಮಲ 
| ಗೌಜುಗಳಿಲ್ಲದ ಈ ಸ್ಥಳವು ಜಿತ್ರನಗರಿಯ 
ಸ್ಥಾಪನೆಗೆ  ಸೂಕವಾಗಿದೆಯೆಂಬುದು 
ಸರ್ಕಾರದ ಗಮನದಲ್ಲಿದೆಯೆಣ; 


(ಆ) | ಮೈಸೂರು ಜಿಲ್ಲೆಯ ಹಿಮ್ಮಾವಿನಲ್ಲಿ | ಮೈಸೂರು ಜಿಲ್ಲೆಯ ನಂಜನಗೂಡು ತಾಲ್ಲೂಕಿನ 
) ಈಗಾಗಲೇ ಚಿತ್ರನಗರಿಗಾಗಿ | ಹಿಮ್ಮಾವು ಗ್ರಾಮದ ಸರಿ ನಂಬರ್‌ 377 ಹಾಗೂ 
ಸ್ಮಾಧೀನಪಡಿಸಿಕೊಂಡಿದ್ದ ಭೂಮಿಯ | ಇತರೆ ಸರ್ವೆ ನ೦ಂಬರ್‌ಗಳಲ್ಲಿ ಲಭ್ಯವಿರುವ ಒಟ್ಟು 
ವಿಸ್ತೀರ್ಣ ಎಷ್ಟು; ಪ್ರಸ್ತುತ. ಸದರಿ 11415 ಎಕರೆ ಜಮೀನಿನ ಪೈಕಿ 11008 ಎಕರೆ 
ಭೂಮಿಯು ಯಾರ ವಶದಲ್ಲಿದೆ; ಜಮೀನನ್ನು ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 90 
ಎಲ್‌ಜಿಎಂ 2014 ದಿನಾಂಕ:17-10-2015 ರಂತೆ 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ 
30 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ 
ಮಂಜೂರು ಮಾಡಿದೆ. 


(ಇ) | ಮೈಸೂರು, ಚಾಮರಾಜನಗರ, ಹಾಸನ, 
ಮಂಡ್ಯ ಜಿಲ್ಲೆಗಳಲ್ಲಿ ' ಸುಮಾರು 200 
ಕ್ಕೂ ಹೆಚ್ಚು ಪ್ರವಾಸೋದ್ಯಮ ಪ್ರಕೃತಿ 
ಸೌಂದರ್ಯ ತಾಣಗಳಿದ್ದು, ಮೈಸೂರು ಹೌದು 
ಜಿಲ್ಲೆಯಲ್ಲಿ ಚಿತ್ರನಗರಿ ಸ್ಥಾಪನೆಯಿಂದ 
ಚಿತೀಕರಣಕ್ಕೆ ಅನುಕೂಲವಾಗುವುದರ 
ಜೊತೆಗೆ ಪ್ರವಾಸೋದ್ಯಮಕ್ಕೆ ಕೂಡಾ 
ಕಾಯಕಲ್ಪ ನೀಡಿದಂತಾಗುವುದಿಲ್ಲಬೇ? 


KCI-PIP/116/2021-INFO-KC-SEC 


(ಸಿ.ಸಿ.ಪಾಟೀಲ್‌) 
ಮಾನ್ಯ ಸಣ್ಮ ಕೈಗಾರಿಕೆ ಹಾಗೂ | 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖಾ ಸಚಿವರು 


